ಕರ್ನಾಟಕ ವಿಧಾನ ಪರಿಷತು 


"1045(1238) 


ಉತ್ತರಿಸುವ ದಿನಾಂಕ : 07-03-2022 


. ಉತ್ತರಿಸುವ ಸಚಿವರು 


ಶ್ರೀ ಎಸ್‌.ವಿ ಸಂಕನೂರ (ಪದವೀಧರರ ಕ್ಷೇತ್ರ) 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 


ಕಮ 


ಸಂಖ್ಯೆ 


ಪಶ್ನೆ. 


IN 


ಅ) 


ರಾಜ್ಯದಲ್ಲಿ ಸರ್ಕಾರಿ ಹಾಗೂ ಅನುದಾನಿತ 
ಸಂಯುಕ್ತ ಪದವಿ ಪೂರ್ವ ಕಾಲೇಜುಗಳ 
ಸಂಖ್ಯೆ ಎಷ್ಟು ಪೌಢ ಹಾಗೂ ಪದವಿ 
ಪೂರ್ವ ಕಾಲೇಜುಗಳ ಜಿಲ್ಲಾವಾರು 
ಮಾಹಿತಿ ನೀಡುವುದು: 


ಪದವಿ" ಪೂರ್ವ ಶಿಕ್ಷಣ 


ಇಲಾಖೆಗೆ 


ಸಂಬಂಧಿಸಿದಂತೆ- 


* ರಾಜ್ಯದಲ್ಲಿ ಸರ್ಕಾರಿ ಸಂಯುಕ್ತ 
ಪೂರ್ವ ಕಾಲೇಜುಗಳ ಸಂಖ್ಯೆ:1086 


ಪದವಿ 


° ರಾಜ್ಯದಲ್ಲಿ ಅನುದಾನಿತ ಸಂಯುಕ್ತ ಪದವಿ 


ಪೂರ್ವ ಕಾಲೇಜುಗಳ ಸಂಖ್ಯೆ:565 


(ವಿವರವನ್ನು ಅನುಬಂಧ-ಅ ರಲ್ಲಿ ಒದಗಿಸಿದೆ). 
ಪೌಢ ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದಂತೆ- 


* ಬೆಂಗಳೂರು ಮತ್ತು 


ಮೈಸೂರು 


ಆಯುಕ್ತಾಲಯಕ್ಕೆ ಸಂಬಂಧಿಸಿದಂತೆ ಒಟ್ಟು 
ಸರ್ಕಾರಿ ಪೌಢ ಶಾಲೆಗಳ ಸಂಖ್ಯೆ:4738 


ಹಾಗೂ ಖಾಸಗಿ ಅನುದಾನಿತ 
ಶಾಲೆಗಳ ಸಂಖ್ಯೆ:1883. 


€ ಧಾರವಾಡ ಆಯು 


ಪ್ರೌಢ 


ಕ್ತಾಲಯಕ್ಕೆ 


ಸಂಬಂಧಿಸಿದಂತೆ ಒಟ್ಟು ಸರ್ಕಾರಿ ಪೌಢ 


ಶಾಲೆಗಳ ಸಂಖ್ಯೆ:1083 ಹಾಗೂ 


ಅನುದಾನಿತ ಪ್ರೌಢ ಶಾಲೆಗಳ ಸಂಖ್ಯೆ 


*€ ಕಲಬುರಗಿ ಆಯು 


ಖಾಸಗಿ 
2117. 


ಕಾಲಯಕೆ 


ಸಂಬಂಧಿಸಿದಂತೆ ಒಟ್ಟು ಸರ್ಕಾರಿ ಪೌಢ 


ಶಾಲೆಗಳ ಸಂಖ್ಯೆ:1191. 


(ವಿವರವನ್ನು ಅನುಬಂಧ-ಆ, ಇ ಮತ್ತು ಉ 


ರಲ್ಲಿ ಒದಗಿಸಿದೆ). 


ಆ) 


L 
ಸದರಿ ಸಂಯುಕ್ತ ಪದವಿ ಪೂರ್ವ 
'ಕಾಲೇಜುಗಳಲ್ಲಿ ಪೌಢ ಶಾಲಾ ಹಂತದ 
"ಶೈಕ್ಷಣಿಕ ಮತ್ತು ಆಡಳಿತಾತ್ಮಕ 


ಕಾರ್ಯವನ್ನು ಯಾರು ನಿಯಂ ತ್ರಿಸುತ್ತಾರೇ: 
ಈ . ರೀತಿ ಆಡಳಿತ ಮಾಡುವವರಿಗೆ 


ಪ್ರಭಾರ ಭತ್ಯೆ ಮತ್ತು ಇತರೇ 


\- 


* ಸಂಯುಕ್ತ ಪದವಿ ಪೂರ್ವ ಕಾಲೇಜುಗಳಲ್ಲಿ 


ಉಪ ಪ್ರಾಂಶುಪಾಲರ 


ಹುದ್ದೆ | 


ಮಂಜೂರಾತಿಯಾಗಿದ್ದರೆ ಅಂತಹ ಸಂಸ್ಥೆಯಲ್ಲಿ 
ಉಪ ಪ್ರಾಂಶುಪಾಲರು ಪೌಢ ಶಾಲಾ ಹೆಂತದ 


ಶೈಕ್ಷಣಿಕ ಮತ್ತು ಆಡಳಿತಾತ್ಮಕ 
ನಿರ್ವಹಿಸುತ್ತಾರೆ. 


ಕಾರ್ಯ 


ಸಲಭ್ಯಗಳನ್ನು" ನೇಡಲಾಗುತ್ತಿದೆಯೇ'] * ಸಂಯುಕ್ತ ಪದವಿ ಪೂರ್ವ ಕಾಲೇಜುಗಳಲ್ಲಿ 
(ಸಂಪೂರ್ಣ ಮಾಹಿತಿ ನೀಡುವುದು) ಉಪ ಪ್ರಾಂಶುಪಾಲರ ಹುದ್ದೆ ಮಂಜೂರಾತಿ 
ಆಗದಿದ್ದರೆ ಪದವಿ ಪೂರ್ವ ಕಾಲೇಜುಗಳ 
ಪ್ರಾಂಶುಪಾಲರು ಪೌಢ ಶಾಲಾ ಹಂತದ 
ಆಡಳಿತಾತ್ಮಕ ಕಾರ್ಯ ನಿರ್ವಹಿಸುತ್ತಾರೆ. 
. ಹಾಗೂ ಪೌಢ ಶಾಲಾ ಹಂತದಲ್ಲಿ ಶೈಕ್ಷಣಿಕ 
ಕಾರ್ಯಗಳ ಉಸ್ತುವಾರಿಯನ್ನು ಶಾಲೆಯ 
ಹಿರಿಯ ಸಹ ಶಿಕ್ಷಕರು ನಿರ್ವಹಿಸುತ್ತಾರೆ. 


- ಉಪ ಪ್ರಾಂಶುಪಾಲರ ಹುದ್ದೆ ಖಾಲಿ ಇರುವ 
ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ 

| : ಪ್ರಭಾರ ಕಾರ್ಯ ನಿರ್ವಹಿಸುವ ಹಿರಿಯ ಸಹ 
ಶಿಕ್ಷಕರಿಗೆ ಪ್ರಭಾರ ಭತ್ಯೆ ನೀಡಲಾಗುತ್ತಿದೆ. | 


'ಇ) |ಖಾಸಗಿ ಸಂಯುಕ್ತ ಪದವಿ ಪೂರ್ವ ಖಾಸಗಿ ಸಂಯುಕ್ತ ಪದವಿ ಪೂರ್ಪ 
ಕಾಲೇಜಿನಲ್ಲಿ ಪೌಢ ಶಾಲಾ ವಿಭಾಗದ ಕಾಲೇಜಿನಲ್ಲಿ ಪ್ರೌಢ ಶಾಲಾ ವಿಭಾಗದ. ಆಡಳಿತ 
ಆಡಳಿತ ನಿರ್ವಹಿಸುವವರಿಗೆ ಪ್ರಭಾರ ಭತ್ಯೆ ನಿರ್ವಹಿಸುವವರಿಗೆ ಆಡಳಿತ . ಮಂಡಳಿಯು |. 


ಹಾಗೂ ಪರಿವರ್ತಿತ ರಜೆ | ಪ್ರಾಧಿಕಾರವಾಗಿದ್ದು, ಅವರ ಹಂತದಲ್ಲಿ! 
ನೀಡಲಾಗುತ್ತಿದೆಯೇ? (ಮಾಹಿತಿ | ನಿರ್ಣಯಿಸಲಾಗುತ್ತದೆ. 


| 


ನೀಡುವುದು) _ 


ಸಂಖ್ಯೆ: ಇಪಿ 37 ಡಿಜಿಡಬ್ಬ್ಯೂ 2022 


po 


{. 


20 


COVERIERT ps KARHATAKA Pa: 
DEPARTMENT OF PRE UNIVERSIIV EDUCATION 
DISTRICT WISE ld COLLEGES IN TE STATE kad bel 03/03/2022 


(ಪಣಚ್ಯತೆ ಮತ್ತು ಆಸದಾನ) 
ಪಡೆಶಿ ಹೇರ್ಪ ಶಿಕ್ಷಣ ಇಲಾರೆ 
ಲೆಂಗೆಕೂರು-೬ 


- » Secondary with Higher 
RE Secondary Only Higher . 
istri idary Ol 
Din (8/9 to 10) | secondary (8/9 ನಂ ದ) 


BENGALURURURAL-2921 |  a8]f 1] 
BENGALURU UNORTH-2928 | 115] 1] 
BENGALURUUSOUTH-2920 | 129] OO 12] 


CHIKKABALLAPURA -2929 
CHIKKAMANGALURU -2917 


CHITRADURGA -2913 


DAKSHINA KANNADA -2924 
Government Aided ‘-{DAVANAGERE -2914 


overnment Aided 
overnment Aided MANDYA -2922 


overnment Aided MYSURU -2926 


RAMANAGARA -2932 
HIVAMOGGA -2915 


overnment Aided TUMAKURU -2918 
Government Aided TUMAKURU MADHUGIRI -2931 


Government Aided UDUPI -2916 | 


[A 


Distrtict wise Secondary Schools 
SATS Report 04.03.2022 


RAICHUR 
RAMANAGARA 107 
NTI 


TUMAKURU OOO | 
32 
33 

2 


YADAGIRI, SEF 
Total 4738 


Direc Gy dary) 
p 


ಕರ್ನಾಟಕ 8 


ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಯುಕ್ತಾಲಯ ಐವಾನ-ಇ-ಶಾಹಿ ಬಡಾವಣೆ ಕಲಬುರಗಿ 
p೬4(1)ಮ್‌ರಾಶಿ/ಎಲ್‌.ಎ &ಎ T2185 2021 ದಿನಾಂಕ: 03/03/2022 


ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು 
y (ಪ್ರಾಥಮಿಕ ೩ ಪ್ರೌಢ) ಶಿಕ್ಷಣ ಇಲಾಖೆ, 
ಬಹುಮಹಡಿಗಳ ಕಟ್ಟಡ, ಬೆಂಗಳೂರು 01 
-ಇವರಿಗೆ 
ಮಾನ್ಯರೆ, 
ವಿಷಯ:- ಶ್ರೀ/ಶ್ರೀಮತಿ ಮರಿತಿಚ್ಛೇಗೌಡ (ಶಿಕ್ಷಕರ ಕ್ಷೇತ್ರ ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು ಇವರ ಚುಕ್ಕೆ 
K ಗುರುತಿನ/ಗುರುತಿಲ್ಲದ" ಪ್ರಶ್ನೆ ಸಂಖ್ಯೆ 1218ಕ್ಕೆ ಉತ್ತರಿಸುವ ಕುರಿತು. 
ಉಲ್ಲೇಖ:- ಸರ್ಕಾರದ ಕಾರ್ಯದರ್ಶಿ ರ್ನಾಟಕ ಎಧಾನೆ ಪರಿಷತ್ತಿನ ಬೆಂಗಳೂರು ಇವರ ಅನಧಿಕೃತ ಟಿಪ್ಪಣಿ 
ಸಂಖ್ಯೆ ಎಲ್‌ಸಿಕ್ಯೂ/1218/146ನೇಅ: 2021 ದಿನಾಂಕ: 10. 02.2022: 
<<>> 
ಈ ಕೆಳಕಂಡಂತೆ ಮಾನ್ಯ ವಿಧಾನ ಪರಿಷತ್ತಿನ ಸ ರಸಾದು ಶ್ರೀ/ಶ್ರೀಮತಿ ಮರಿತಿಬ್ಬೇಗೌಡ (ಶಿಕ್ಷಕರ ಕ್ಷೇತ ಇವರ 
ಚುಕ್ಕೆ ಗುರುತಿನ/ಗುರುಪಿಲ್ಲದ ಪ್ರಶ್ನೆ ಸಂಖ್ಯೆ: 1218 ಕೈ ಉತ್ತರಿಸುವಂತೆ ನಿರ್ದೇಶಿಸಲಾದಂತೆ ಮಾಹಿತಿಯನ್ನು ವಿಭಾಗದ 
ಉಪನಿರ್ದೇಶಕರಿಂದ ಪಡೆದು ಈ ಕೆಳಕಂಡಂತೆ ತಮಗೆ ಸಲ್ಲಿಸಲಾಗುತ್ತಿದೆ. 


ವ 
ಕಾಲೇಜಗೆ ಬಡ್ತಿ ಪಡೆದ ಶಿಕ್ಷಕರಿಗೆ ಉಂಟಾಗಿರುವ ವೇತನ ಆಯೋಗದ ಸಮಿತಿ 
ಶಿಫಾರಸ್ಸು ಮಾಡಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ 


| ಈ] ಹಾವ ನಾನಾರ ಲ್ಲಿ ವೀತನ ನಷ್ಟವನ್ನು ಭರಿಸಲು 


*ವೆಂದನೆಗಳೊಂದಿಗೆ' 


ತಮ್ಮ ವಿಶ್ವಾಸ 
ನಿದೇ (ಐಡಿ) 
ಅಪರ ಆಯುಕ್ತರ ಕಚೇರಿ 


ಖಾರ್ವಜನಿಕ ಶಿಕ್ಷಣ ಇಲ್ಪಾ 
Ap ಕಲಬುರ 
ಪ್ರತಿಯನ್ಮು- 


ಈ ಕಾರ್ಯಾಲಯದ ೩1(5) ಶಾಖೆಗೆ ಮಾಹಿತಿಗಾಗಿ 


